ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಕರ್ನಾಟಕ ವಿಧಾನ ಪರಿಷತ್ತು, 


1305 
ಸದಸ್ಯರ ಹೆಸರು ಶ್ರೀ. ಮುನಿರಾಜು ಗೌಡ ಪಿ.ಎಂ (ವಿಧಾನ ಸಭಾ ಕೆಳತ್ರದಿಂದ 
" ಚುನಾಯಿತರಾದವರು) 
ಉತ್ತರಿಸುವವರು ಮಾನ್ಯ ಗಣಿ ಮತ್ತು ಭೂ ವಿಜ್ಮಾನ, ಮಹಿಳಾ ಮತ್ತು 
ಸ ಮಕ್ಕಳ ಅಭಿವೃದ್ದಿ ಹಾಗೂ ವಿಕಲ ಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು. 
ಉತ್ತರಿಸಬೇಕಾದ ದಿನಾಂಕ 08-03-2022 
[ಈ ಪ್ರಶ್ನೆ ಉತ್ತರ 
'ಸಂ -, | 
ಅ) | ರಾಜ್ಯಾದ್ಯಂತ ಸರ್ಕಾರದ | ರಾಜ್ಯಾದ್ಯಂತ ಸರ್ಕಾರದ ಅಧೀನದಲ್ಲಿ ಒಟ್ಟು 6 
ಅಧೀನದಲ್ಲಿ ಎಷ್ಟು | ಬಾಲಮಂದಿರಗಳು ಕಾರ್ಯನಿರ್ವಹಿಸುತ್ತಿವೆ. 
ಬಾಲಮಂದಿರ ಗಳನ್ನು . 
ನಡೆಸಲಾಗುತ್ತಿದೆ; | 
ಆ) (ಈ " ಬಾಲಮಂದಿರಗಳಿಂದ 
ಮಕ್ಕಳು ಕಣ್ಮರೆಯಾಗುತ್ತಿರುವ! -: ಹೌದು 
ಪ್ರಕರಣಗಳು ಸರಕಾರದ] 
"ಗಮನಕ್ಕೆ ಬಂದಿದೆಯೇ; 
ಇ) | 2015-16 ರಿಂದ ಈಚೆಗೆ | 2015-16 ರಿಂದ 2021ರ ಅಂತ್ಯದವರೆಗೆ 485 ಮಕ್ಕಳು 
'  |ರಾಜ್ಯದಲ್ಲಿ ಸರಕಾರದ | ಕಾಣೆಯಾಗಿದ್ದು, ಇದರಲ್ಲಿ 34 ಮಕ್ಕಳನ್ನು ಪತ್ತೆ 
ಅಧೀನದಲ್ಲಿ ಇರುವ | ಹಚ್ಚಲಾಗಿರುತ್ತದೆ. ಉಳಿದ ಮಕ್ಕಳನ್ನು ಪತ್ತೆ ಹಚ್ಚಲು 
ಬಾಲಮಂದಿರಗಳಿಂದ ಮಕ್ಕಳು ಪೊಲೀಸ್‌ ಠಾಣೆಗಳಲ್ಲಿ ಅನುಸರಣೆ ಮಾಡಲಾಗುತ್ತಿದೆ. 
ಕಣ್ಮರೆಯಾಗಿರುವ ಎಷ್ಟು 
ಪ್ರಕರಣಗಳು 
ವರದಿಯಾಗಿರುತ್ತದೆ; | 
| ಈ) | ಬಾಲಮಂದಿರಗಳಿಂದ ಮಕ್ಕಳು |! ಮಕ್ಕಳ ವಿಷಯಗಳಿಗೆ ಸಂಬಂಧಿಸಿದಂತೆ ಆದ್ಯತೆ ಮೇರೆಗೆ | 
ಕಣ್ಮರೆಯಾಗುವುದನ್ನು " | ಪ್ರಮವಹಿಸಲು ಸರ್ಕಾರದ ಒಳಾಡಳಿತ ಇಲಾಖೆಯ ಆದೇಶ 


ತಡೆಗಟ್ಟುವ ನಿಟ್ಟಿನಲ್ಲಿ ಮತ್ತು 
ಕಣ್ಮರೆಯಾದ ಮಕ್ಕಳನ್ನು ಪತ್ತೆ 
ಹಚ್ಚುವ ಬಗ್ಗೆ ಸರ್ಕಾರವು 
ಕೈಗೊಂಡಿರುವ ಕ್ರಮಗಳೇನು? 


ಸಂಖ್ಯೆ: ಹೆಚ್‌.ಡಿ20 ಪಿ ಸಿ ಸಿ 2021 ದಿನಾ೦ಕ:29-06- 
2021ರಲ್ಲಿ ಮಕ್ಕಳ ವಿಶೇಷ ಪೊಲೀಸ್‌ ಘಟಕಗಳನ್ನು 
ಬಾಲನ್ಯಾಯ (ಮಕ್ಕಳ ಪಾಲನೆ: ಮತ್ತು ರಕ್ಷಣಾ) ಕಾಯ್ದೆ 
2015ರ ಕಲಂ 107ರನ್ಸಯ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರಾರಂಭಿಸಿ 
ಮಕಳಿಗೆ ಸಂಬಂಧಿಸಿದ ವಿಷಯಗಳನ್ನು ಆದ್ಯತೆ ಮೇರೆಗೆ 
ಕ್ರಮವಹಿಸಲಾಗುತ್ತಿದೆ. 


ಮಕ್ಕಳು ಬಾಲಮಂದಿರಗಳಿರಿದ ತಪ್ಪಿಸಿ 
ಸಂಸ್ಥೆಗಳಲ್ಲಿ ಸಿ.ಸಿ.ಟಿ.ವಿ. ಯನ್ನು ಅಳವಡಿಸಲಾಗಿರುತ್ತದೆ. 
ಮಕ್ಕಳ ಸುರಕ್ಷತೆಗಾಗಿ ಬಾಹ್ಯ ಮೂಲಗಳಿಂದ ರಕ್ಷಕ 
ಸಿಬ್ಬಂದಿಗಳನ್ನು ನೇಮಿಸಿಕೊಳ್ಳೆಲಾಗಿದೆ. ಮಕ್ಕಳು 
ಬಾಲಮಂದಿರಗಳಿಂದ ತಪ್ಪಿಸಿಕೊಳ್ಳದಂತೆ ತಡೆಯಲು 
ಮಕ್ಕಳ ಮನ ಪರಿವರ್ತನೆಗಾಗಿ “ಕಾಮನಬಿಲ್ಲು” ಎಂಬ 


ಕೊಳ್ಳದಂತೆ 


ಕಿರು ಚಿತ್ರವನ್ನು ಸಿದ್ಧಪಡಿಸಲಾಗಿದ್ದು, ಬಾಲಮಂದಿರಗಳಲ್ಲಿ | 


[ಹಾಲಿ ವಾಸ್ತವ್ಯ ಪಡೆದಿರುವ ಹಾಗೂ ಹೊಸದಾಗಿ! 
ದಾಖಲಾಗುವ ಮಕ್ಕಳಿಗೆ ಆಗಿಂದಾಗ್ಗೆ ಪ್ರದರ್ಶಿಸುವ ಮೂಲಕ 
ಅರಿವು ಮೂಡಿಸಲು ಕ್ರಮಕೈಗೊಳ್ಳಲಾಗಿದೆ. 


ಮಕ್ಕಳು ಕಣ್ಮರೆಯಾದ ಕೂಡಲೇ ಬಾಲನ್ಯಾಯ (ಮಕ್ಕಳ 
| ಪಾಲನೆ ಮತ್ತು ರಕ್ಷಣೆ ಕಾಯ್ದೆ 2015ರ ಕಲಂ 204) 
"ಮತ್ತು ಬಾಲನ್ಯಾಯ (ಮಕ್ಕಳ ಪಾಲನೆ. ಮತ್ತು ರಕ್ಷಣೆ 
ಮಾದರಿ ನಿಯಮಗಳು 2016 ನಿಯಮ 92 ರಂತೆ 
“ಸಂಬಂಧಪಟ್ಟಿ ವ್ಯಾಪ್ತಿಯ ಹತ್ತಿರದ ಪೊಲೀಸ್‌ ಠಾಣೆಯಲ್ಲಿ 
ದೂರು ದಾಖಲಿಸಲಾಗುವುದು. ಪೊಲೀಸ್‌ ಠಾಣಿಯಿಂದ 
ಮಗುವನ್ನು 4 ತಿಂಗಳೊಳಗಾಗಿ ಪತ್ತೆ ಹಚ್ಚಲು 
'ಸಾಧ್ಯವಾಗದಿದ್ದಲ್ಲಿ ಅಂತಹ ಪ್ರಕರಣವನ್ನು ಮಾನವ ಕಳ್ಳ 
| ಸಾಗಾಣಿಕೆ ವಿರೋಧಿ ಘಟಕ (Anti Human . Traficking 

Uಗiಕ್ಕೆ ವರ್ಗಾಯಿಸಲಾಗುತ್ತದೆ. 


SNS 


dl 


ಸಂಖ್ಯೆ: ಮಮಇ 33 ಮಭಾಬ 2022 


ರ್‌`'ಹಾಲಪ್ಪ ಬಸಪ್ಪ) 

'ಬಿಜ್ಮಾನ;. ಮಹಿಳಾ ಮತ್ತು-ಮಕ್ಕಳ 
ಅಭಿವೃದ್ದಿ ಹಾಗೂ ವಿಕೆಲಚೇತನರೆ ಹಾಗೂ 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು. 


